ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 301 (276) 


ಸದಸ್ಯರ ಹೆಸರು: ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನ 

ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾ೦ಕ: 03-02-2021 ' 
ಉತ್ತರಿಸಬೇಕಾದ ಸಚಿವರ ಹೆಸರು: |! ಮಾನ್ಯ ಕಂದಾಯ ಸಚಿವರು 


L ಪ್ರಶ್ನೆ ಉತ್ತರ 

[ಅ [ಕಳೆದ 03 ವರ್ಷಗಳಲ್ಲಿ ಕಲಬುರಗಿ| ಕಳೆದ ಮೂರು ವರ್ಷಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 
ಜಿಲ್ಲೆಯಲ್ಲಿ ಯಾವ ಯಾವ ಯೋಜನೆಗಳಿಗೆ | ವಿವಿಧ ಯೋಜನೆಗಳಿಗೆ ಭೂಸ್ಮಾಧೀನಪಡಿಸಿ 
ಎಷ್ಟು ಜಮೀನುಗಳನ್ನು ಭೂಸ್ವಾಧೀನ | ಕೊಳ್ಳಲಾದ ಜಮೀನುಗಳ ವಿವರ. 
ಪಡಿಸಿಕೊಳ್ಳಲಾಗಿದೆ. (ಕಲಬುರಗಿ ಜಿಲ್ಲೆಯ 

ತಾಲ್ಲೂಕುವಾರು ಮಾಹಿತಿ ನೀಡುವುದು) ಕೆಲಬುರಗಿ ತಾಲ್ಲೂಕು 


ರಾಷ್ಟೀಯ ಹೆದ್ಮಾರಿ 
ನಿರ್ಮಾಣಕ್ಕಾಗಿ 
ಕೈಗಾರಿಕಾ ಪ್ರದೇಶದಲ್ಲಿ 
ಸಂಪರ್ಕ ರಸ್ತೆ ನಿರ್ಮಾಣಕ್ಕಾಗಿ 
ರೈಲ್ವೆ ಸ್ಲೈಡಿಂಗ್‌ 
ಯೋಜನೆಗಾಗಿ 
ಬಸವಕಲ್ಯಾಣ -ರಾಯಚಾೂರು | 02-06 ಎ-ಗುಂ 
ರಸ್ತೆ ನಿರ್ಮಾಣಕ್ಕಾಗಿ If 
ಜೇವರ್ಗಿ ತಾಲ್ಲೂಕು 
| ರಾಷ್ಟೀಯ '" ' ಹೆದ್ದಾರಿ[20-26ಎ-ಗುಂ 
[ನಿರ್ಮಾಣಕ್ಕಾಗಿ 
ಚಿತ್ತಾಪೂರ ತಾಲ್ಲೂಕು 
| KSsIDC ಯ ರಸ್ತೆ ಸಂಪರ್ಕದ 01-06 ಎ-ಗುಂ 
ಸಲುವಾಗಿ 
ಕೆಮಲಾಪೂರ ತಾಲ್ಲೂಕು 


ಬೀದರ್‌-ಕಲಬುರಗಿ ರೈಲ್ಮೆ | 06-29 ಎ-ಗುಂ 
ನಿರ್ಮಾಣಕ್ಕಾಗಿ I§ 


12-8 ಎ-ಗುಂ 


1-04 ಎ-ಗುಂ 1 


11-00 ಎ-ಗುಂ 


ಈ ಪೈಕಿ ಎಷ್ಟು  ವಸ್ಟೀರ್ಣದ | ಬಸವಕಲ್ಯಾಣ-ರಾಯಚೂರು ರಸ್ತೆ ವಿರ್ಮಾಣಕ್ಕಾಗಿ | 
ಜಮೀನುಗಳನ್ನು ರೈತರಿಂದ ನೇರ ಖರೀದಿ | 02-06 ಎ-ಗುಂ ಹಾಗೂ ಬೀದರ್‌-ಕಲಬುರಗಿ ರೈಲ್ವೆ 
ಮಾಡಲಾಗಿರುತ್ತದೆ. (ವಿವರ ನೀಡುವುದು) | ನಿರ್ಮಾಣಕ್ಕಾಗಿ 06-29 ಎ-ಗುಂ ಹೀಗೆ ಒಟ್ಟು 8-35 
ಎ-ಗುಂ೦ ಜಮೀನುಗಳನ್ನು ನೇರ ಖರೀದಿ ಮೂಲಕ 
; ಖರೀದಿಸಲಾಗಿದೆ. ' 


ಭೂಸ್ಕಾಧೀನಪಡಿಸಿಕೊಂಡ ಜಮೀನುಗಳಿಗೆ | ಭೂಸ್ಮಾಧೀನಪಡಿಸಲಾದ ಜಮೀನುಗಳಿಗೆ ಪರಿಹಾರ 
(ಇ) | ಪರಿಹಾರ ವನೀಡಲಾಗಿದೆಯೇ? (ವಿವರ | ನೀಡಲು ಐತೀರ್ಪು ಸಿದ್ದಪಡಿಸುವ ಹಂತದಲ್ಲಿದೆ. 
ನೀಡುವುದು) 


ಛಂ 
(ಆ3ೆರ್‌.ಅಶೋಕ್‌) 
ಕಂದಾಯ ಸಜಿ ವರು 


